ಐಸಿಡಿಎಸ್‌ (ರ) ವ್ಯವಸ್ಥೆಯೊಂದಿಗೆ ಪರಿಣಾಮಕಾರಿ ಕಾರ್ಯ: 


ಸಾಧನೆಗೆ ಒಂದು WS ಪರಿಸರ ವ್ಯವಸ್ಥೆಯ ರಚನೆ ” 
ಅಕ್ಷರ ಫೌಂಡೇಷನ್‌-ಆರಂಭಿಕ ಬಾಲ್ಯ ಶಿಕ್ಷಣ ಕಾರ್ಯಕ್ರಮ ॥ 


WAS 


ಹಿನ್ನೆಲೆ 
"'ಆರಂಭಕ ಬಾಲ್ಯ ಶಿಕ್ಷಣ' ಎಂಬ ಈ ಕ್ಷೇತ್ರದ ಮೇಲೆ 
ವಿಶ್ವದಾದ್ಯಂತಹ ನಡೆದಂತಹ ಸಂಶೋಧನೆಗಳ ಸಲಹೆಯ 
ಪ್ರಕಾರ, ಮಗು ತಾನು ಬಾಲ್ಯದಲ್ಲ ಬೆಳೆದ ಪರಿಸರ ಮತ್ತು 
ಆ ಸಮಯದಲ್ಲ ಅದು ಮಾಡಿದ ಪರಿಶೋಧನೆಗಳು ಅದರ 
ಬೆಳವಣಿಗೆಯಲ್ಲ ಗಮನಾರ್ಹ ಕೊಡುಗೆಯನ್ನು ನೀಡುತ್ತವೆ. 
ಒಂದು ಸಂಪಧ್ಧರಿತ ಮತ್ತು ಬೆಂಬಲಯುತ ಪರಿಸರದಲ್ಲ 
ಮಕ್ಷಳಗೆ ಸಜ ಶಲು, ಬಹಳ ಆವಕಾಶಗಳರುತ್ತವೆ ಮತ್ತು 
ಗ್ರಹಣಶಕ್ತಿ ಸಾಮಥಣ್ಯದ ಬೆಳವಣಿಗೆ ಪ್ರಮುಖವಾದ ಮುಖ್ಯ 
ಪಾತ್ರವನ್ನು ವಹಿಸುತ್ತದೆ. ರಾಷ್ಟ್ರೀಯ ಆರಂಭಕ ಬಾಲ್ಯದ 
ಆರೈಕೆ ಮತ್ತು ಶಿಕ್ಷಣ (National Early Childhood 
Care and Education (ECCE)) ಕಾರ್ಯನೀತಿಯು, 
ಭಾರತದಲ್ಲ ಜನನ ಪೂರ್ವದಿಂದ ಆರನೇ ವರ್ಷದ ಒಳಗಿನ 
ಎಲ್ಲಾ ಮಕ್ಕಕ ಸರ್ವತೋಮುಖ ಬೆಳವಣಿಗೆಗೆ ಸಮರದ್ರ 


ಸೇವೆಯನ್ನು ನೀಡುವಲ್ಲ ಭಾರತ ಸರಕಾರದ ಬದ್ಧತೆಯನ್ನು 


ಮತ್ತೆ ಒತ್ತಿ ಹೇಳುತ್ತದೆ. 


ಕಳೆದ ದಶಕಗಕಲ್ಪ್ಲ, ಭಾರತವು ಇತರ ವಿಷಯಗಳೊಂದಿಗೆ 
ಸಾರ್ವಜನಿಕ ಶಿಕ್ಷಣದಲ್ಲ ಹಣ ಹೂಡಿಕೆ. ಶಾಲೆಗಳಗೆ 
ಅಗತ್ಯವಿರುವ ಮೂಲಸೌಕರ್ಯಗಳು, ವಿದ್ಯಾರ್ಥಿಗಳ 
ಪ್ರವೇಶಾವಕಾಶದಲ್ತ ಹೆಚ್ಚಳ. ಶಿಕ್ಷಕರ ಸಂಬಳ, ವಿದ್ಯಾರ್ಥಿ 
ಹಾಗು ಶಿಕ್ಷಕರ ಅಮುಪಾತ ಹಾಗೂ ಇವುಗಳಗೆ ಸಂಬಂಧಿಸಿದ 


ಇತರ ಸೌಲಭ್ಯಗಳನ್ನು ನೀಡಿ ಗಮನಾರ್ಹ ಸುಧಾರಣೆಗಳನ್ನು 


ಮಾಡಿದೆ. ಆದರೂ, ನಿರಂತರ ವೀಕ್ಷಣೆಬುಂದ ತಿದ 
ಅಂಶವೆಂದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ 
ಮಟ್ಟ ಕಡಿಮೆಯಾಗಿರುವುದು.' ಈಗ "ಶಾಲಾ ಅಭವೃದ್ಧಿ 
ಗಿಂತ "ಶಾಲಾ ಗುಣಮಟ್ಟ'ದ ಕಡೆಗೆ ಹೆಚ್ಚು ಗಮನ 
ಕೇಂದ್ರೀಕೃತವಾಗುತ್ತಿರುವುದರಿಂದ "ಕಅಕಾ ಸಾಧನೆ” 
ಎಂಬ ಪರಿಕಲ್ಪನೆ ಶೈಕ್ಷಣಿಕ ಯೋಜಕರ ಶಬ್ದಕೋಶದಲ್ಲಿ 
ನಿಧಾನವಾಗಿ ಸ್ಥಾನ ಪಡೆದುಕೊಳ್ಳುತ್ತಿದೆ. ಯಾವುದೇ ಸದೃಢ 
ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣ. ಅಂದರೆ 
ಮಕ್ಕಳು ಶಾಲೆಗೆ ಹೋಗಲು ಸಿದ್ಧವಾಗುವಂತೆ ಮಾಡಲು 


{ 4 | ೫ ¥ 
pe yy” 


೦-6 ವರ್ಷದೊಳಗಿನ ಆರಂಭಕ ಬಾಲ್ಯದ ಆರೈಕೆ ಮತ್ತು 
ಶಿಕ್ಷಣ ಬಹು ಮುಖ್ಯ ಅಂಶವಾಗಿದೆ. 


ನೋಬೆಲ್‌ ಪ್ರಶಸ್ತಿ ಪಡೆದಂತಹ ಜಮ್‌ ಹೆಕ್ಕ್ಯಾನ್‌ ರವರ 
ಅಧ್ಯಯನದ ಪ್ರಕಾರ "ಆರಂಭಕ ಬಾಲ್ಯದ ಶಿಕ್ಷಣವು. ಮಕ್ಷಳ 
ಖೌದ್ದಿಕ/ಗ್ರಹಣಶಕ್ತಿ ಬೆಳವಣಿಗೆ ಮತ್ತು ಇತರ ಸಾಮಥಣ್ಯಗಳನ್ನು 
ಚೆನ್ನಾಗಿ ಖೆಳಸುವುದೇ ಅಲ್ಲದೆ ಅವರ ಸಾಮಾಜಕ ಆರ್ಥಿಕ 
ಬೆಳವಣಿಗೆಗೂ ಉತ್ತಮ ಪರಿಣಾಮವನ್ನು ಜೀರುತ್ತದೆ.” 
ಅಲ್ಲದೇ ಜಮ್‌ ಹೆಕ್ಸಾ $ನ್‌ರವರ ಸಂಶೋಧನಾ ಅಧ್ಯಯನವು 
ತಿಃಸುವುಡೇನೆಂದರೆ, ಎಳೆಯ ವಯಸ್ಸಿನಲ್ಲ ಮಕ್ಕಕ ಬವಣೆ 
ಮತ್ತು ಅನುಭವಗಳು ದೊಡ್ಡವರಾದ ಮೇಲೆ ಅವರು 
ಯಶಸ್ಸು ಪಡೆಯುತ್ತಾರೋ ಅಥವಾ ವಿಫಲರಾಗುತ್ತಾರೊ 
ಎಂಬ ಬದ್ಧೆ ಪ್ರಬಲವಾದ ಮುನ್ನೂಚನೆಯನ್ನು ನೀಡುತ್ತವೆ 
ಮತ್ತು ಪುಟ್ಟವರಾಗಿದ್ದಾಗ ಒಳ್ಳೆಯ ಶಿಕ್ಷಣ ದೊರೆತರೆ ಅದು 
ಹೇಗೆ ಚಿಕ್ಕ ವಯಸ್ಸಿನ ಅನುಕೂಲ ರಹಿತ ಸನ್ನಿವೇಶದ 
ಅನಾನುಕೂಲತೆಯನ್ನು ಸ್ತಲ್ಲಮಟ್ಟಗಾದರೂ ಕಡಿಮೆ 
ಮಾಡುತ್ತದೆ ಎಂಬುದನ್ನು ತೋರಿಸುತ್ತದೆ. 


'ಹೈಯ್‌ ಸ್ನೋಪ್‌ ಪೆರಿ' ಎಂಬ ಆರಂಭಕ ಬಾಲ್ಯದ ಶಿಕ್ಷಣ 
ಕಾರ್ಯಕ್ರಮ ಮತ್ತು 'ಎಬೆಸೆಡೇರಿಯನ್‌' ಕಾರ್ಯಕ್ರಮಗಳು 
ನಡೆಸಿದ ನಿರಂತರ ವೀಕ್ಷಣಾತ್ಕಕ ಅಧ್ಯಯನಗಳು "ಮಕ್ಕಳ 
ಬಾಲ್ಯದ ಪರಿಸರವನ್ನು ಗಮನಾರ್ಹವಾಗಿ ಸಮೃದ್ಧವಾಗಿಸಿದರೆ 
ಮಕ್ಷಳ ಖೌದ್ಧಿಕ/ಗ್ರಹಣಶಕ್ತಿ ಮತ್ತು ಇತರ ಸಾಮಥಣ್ಯಗಳ 
ಬೆಳವಣಿಗೆ ಗಣನೀಯವಾಗಿ ಹೆಚ್ಚುತ್ತದೆ" ಎಂಬುದನ್ನು 
ತಿಆಸುತ್ತವೆ. ಅಬೋಡ್‌ (೭೦೦6) ಅವರ ಅಧ್ಯಯನದಿಂದ 
ತಿಆದ ಅಂಶವೆಂದರೆ, ಶಾಲಾ ಪೂರ್ವ ಶಿಕ್ಷಣವನ್ನು ಪಡೆದ 
ಮಗು ಶಾಲಾ ಪೂರ್ವ ಶಿಕ್ಷಣ ಪಡೆಯದ ಮಗುವಿಗಿಂತ 
"ಪದಸಂಪತ್ತು, ಆಡುಮಾತಿನ ವಿವೇಚನೆ, ಮಾತಾಡದೇ 
ಮಾಡುವವಿವೇಚನೆ ಮತ್ತು ಶಾಲಾಸಿಧ್ಧತೆಯಂತಹ ಅಂಶಗಳಲ್ಲಿ 
ಉತ್ತಮ ಸಾಧನೆಯನ್ನು ತೋರ್ಪಡಿಸುತ್ತಾನೆ.” ಇದೇ 
ರೀತಿಯ ಫಲಅತಾಂಶವನ್ನು ಸಂಶೋಧಕರಾದ ಮೆಗ್ಗುಸನ್‌. 
ಮೆಯರ್ಸ್‌, ರುಮ್‌, ವಲ್‌ ಫೋಜೆಲ್‌ (2೦೦4) ಅವರ 


ಅಸರ್‌ ವರದಿ (2007-2012), PISA ವರದಿ (2೦1೨) 


~ವಿಭಾಗಡಿ/111~ 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೨೦17 


ೌ «0 We 


KIO ORS 
Pe ಹನ 4 NN 


ಅಧ್ಯಯನಗಳು ತಿಆಸುತ್ತವೆ, ಇವರುಗಳು ಕಂಡುಕೊಂಡ 
ಅಂಶವೆಂದರೆ, "ಯಾವ ಮಗು ಶಾಲೆಗೆ ಸೇರುವ ಒಂದು 
ವರ್ಷಕ್ಕೆ ಮುನ್ನ ಶಾಲಾಪೂರ್ವ ಕಲಕಾ ಶಾಲೆಗಳಲ್ಲ ಅಥವಾ 
ಕೇಂದ್ರಗಕಲ್ಲ ಕಲಯುತ್ತದೆಯೋ ಅಂತಹ ಮಗು ಕಿಂಡರ್‌ 
ಗಾರ್ಟನ್‌ ಅಥವಾ ಅಂಗನವಾಡಿಗಕಂತಹ ಶಾಲೆಗಳಕಲ್ಲ 
ಓದುವ ಮತ್ತು ಗಣಿತದ ಸಾಮಥಣ್ಯಗಳಲ್ಲ ಅವುಗಳಗೆ 
ಸಂಬಂಧಿಸಿದ ಹಲವಾರು ಅಂಶಗಳನ್ನು ನಿಯಂತ್ರಿಸಿದರೂ 
ಉತ್ತಮ ಸಾಧನೆಯನ್ನು ಮಾಡುತ್ತದೆ. ಅಲ್ಲದೇ ಶೈಕ್ಷಣಿಕ 
ಕೌಶಲ್ಯಗಳಲ್ಲಯೂ ಹೆಚ್ಚನ ಸಾಧನೆಯನ್ನು ಮಾಡಿರುವುದು 
ಕಂಡುಬಂದಿದೆ. ಈ ಅನುಕೂಲಗಳು ಮಗು ಕಿಂಡರ್‌ 
ಗಾರ೯ನ್‌ ಅಥವಾ 1 ನೇ ತರಗತಿಗೆ ಹೋದಾಗ ಅವರ 
ಕೌಶಲ್ಯಗಳನ್ನು ಪರಿಗಣನೆ ಮಾಡುವಾಗಲೂ ಮಗುವಿಗೆ 
ಪ್ರಬುದ್ಧವಾದ ನೆರವನ್ನು ನೀಡುತ್ತದೆ. ಯಾವ ಮಗು ಶಾಲಾ 
ಪೂರ್ವ ಶಿಕ್ಷಣ ಕಾರ್ಯಕ್ರಮಗಕಲ್ಲ ಭಾಗವಹಿಸಿರುತ್ತದೆಯೋ 
ಅದು ಕಿಂಡರ್‌ ಗಾರ೯ನ್‌ಗಳಂತಹ ಶಾಲೆಗಳಗೆ ಹೋದರೂ 
ತಾನು ಈ ಹಿಂದೆ ಗಳಪಿದ ಕೌಶಲ್ಯಗಳನ್ನು ಹಾಗೇ 
ಮುಂದುವರಿಸಿಕೊಂಡು ಹೋಗುತ್ತದೆ. ಆದರೆ, ಹಿಂದುಳದ 
ಗುಂಪಿನ ಮಕ್ಕಕಲ್ಲ ಇಂತಹ ಪರಿಣಾಮಗಳು ಹೆಚ್ಚಿನ 
ಪ್ರಮಾಣದಲ್ಪ ಕಾಣಸಿಗುವುದಿಲ್ಲ. ಈ ಒಂದು ಸಾಧ್ಯತೆಗಳಂದ 
ಶಾಲಾಪೂರ್ವ ಶಿಕ್ಷಣವನ್ನು ಉತ್ತೇಜಸುವ ಶೈಕ್ಷಣಿಕ 
ಯೋಜನೆಗಳು ಹಿಂದುಳದ ಕುಟುಂಬಗಳ೦ದ ಬಂದ ಮಕ್ಷಳ 
ಶಾಲಾಪೂರ್ವ ಶಿಕ್ಷಣದ ಮೇಲೆ ಗಮನ ಹೆಚ್ಚಿಸಿದಷ್ಟೂ 
ಶಾಲಾ ಉಳ್ಳವರ ಮತ್ತು ಬಡವರ ಮಕ್ಕಳಲ್ಲ ಇರುವ 
ಆರಂಭಕ ಸಿದ್ಧತೆಗಳಲ್ಲನ ಅಂತರವನ್ನು ಕಡಿಮೆಮಾಡಲು 
ಸಾಧ್ಯವಾಗುತ್ತದೆ. 


ಈ ಹಿನ್ನೆಲೆಯಲ್ಲ ಅಕ್ಷರ ಫೌಂಡೇಷನ್‌-ಆರಂಭಕ ಬಾಲ್ಯದ 
ಶಿಕ್ಷಣ ಕಾರ್ಯಕ್ರಮವನ್ನು ರಚಿಸಲಾಗಿತ್ತು. 


'ಅಕ್ಷರ' ಕಾರ್ಯಕ್ರಮದ ಅನುಭವ 

'ಅಕ್ಷರ' ಎಂಬ ಕಾರ್ಯಕ್ರಮ ಶಾಲಾ ಪೂರ್ವಸಿದ್ಧತಾ 
ಕಾರ್ಯಕ್ರಮವೆಂಬ ಹೆಸರಿನ 2೦೦6-2೦೦7 ರಲ್ಲ 
ಬೆಂಗಳೂರಿನಲ್ಲಿ ಸುಮಾರು ೭2೦೦ ಸಮಗ್ರ ಶಿಶು ಅಭವೃದ್ಧಿ 
ಯೋಜನೆ (Integrated Child Development Service 
centres (ICDS)) ಅಂದರೆ ಅಂಗನವಾಡಿಗಳಂತಹ 
ಸಂಸ್ಥೆಗಳಲ್ಲ ಹಣ ಸಂದಾಯ ಪಡೆದು ಕೆಲಸಮಾಡುವ 
ಶಿಕ್ಷಕರನ್ನಿಟ್ಟು ಪ್ರತಿ ದಿನವೂ ಎರಡು ಗಂಟಿಗಳ ಕಾಲ ಮಕ್ಕಳಗೆ 
ಶಿಕ್ಷಣವನ್ನು ಒದಗಿಸಿತು. 


2೦೦೨ ರ ಹೊತ್ತಿಗೆ ಮಹಿಳಾ ಮತ್ತು ಮಕ್ಕಳ ಅಭವ್ಯಧ್ಧಿ 


ಇಲಾಖೆ ಅವರಿಂದ ಪರಿಚಯಿಸಲ್ಪಟ್ಟ ಪಠ್ಯಕ್ರಮಕ್ಕೆ 
ಅನುಗುಣವಾದ ಬೆಳವಣಿಗೆಗೆ ಸೂಕ್ಷ ಆಟದ ಆಧಾರವಾದ 
ಪಠ್ಯಕ್ರಮವನ್ನು ಅಂಗನವಾಡಿಗಳಲ್ಲ ಕಾರ್ಯರೂಪಕ್ಕೆ 
ತಂದು ಮಕ್ಷಳಗೆ ಬೋಧನಾ ಕಲಕಾ ಸಾಮದ್ರಿಗಳ ನೆರವನ್ನು 
ನೀಡುವುದರೊಂದಿಗೆ "ಶಾಲಾ ಪೂರ್ವಸಿದ್ಧತಾ ಕಾರ್ಯಕ್ರಮ' 
ಎಂಬ ಹೆಸರಿಗೆ ಬದಲಾಗಿ ಶಾಲಾಪೂರ್ವ ಶಿಕ್ಷಣ ಕಾರ್ಯಕ್ರಮ” 


ಎಂಬ ಹೆಸರಿನಲ್ಪ ಅದನ್ನು ಪುನರ್ವಿನ್ಯಾಸಗೊಳಸಲಾಯುತು. 


ಈ ಕಾರ್ಯಕ್ರಮವು ಅಂಗನವಾಡಿ ಕಾರ್ಯಕರ್ತೆ ಮತ್ತು 
ಸಹಾಯಕಿಯರ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ 
ಅಭವೃದ್ಧಿಪಡಿಸಲು ಮಗು ಕೇಂದ್ರಿತ, ಆಟ ಆಧಾರಿತ ಕಲಕೆಗೆ 
ಪೂರಕವಾಗುವಂತೆ ಯಾವ ರೀತಿಯಾದ ಬೋಧನಾ 
ಕಅಕಾ ಸಾಮರ್ರಿಗಳನ್ನು ಉಪಯೋಗಿಸಬೇಕು ಹಾಗು 
ಹೇಗೆ ಮಗುವಿನ ಕಅಕಾ ಸಾಧನೆಯನ್ನು ಮೌಲ್ಯಮಾಪನ 
ಮಾಡಬೇಕು ಎಂಬುದರ ಬಗ್ಗೆ ತರಬೇತಿ ನೀಡಲಾಯುತು 
ಇದರೊಂದಿಗೆ, ಪುನರ್ವಿನ್ಯಾಸಗೊಂಡ ಈೇ ಕಾರ್ಯಕ್ರಮವು 
ಅಂಗನವಾಡಿಗಳಗೆ ಸಮುದಾಯ ಬೆಂಬಲವಾಗಿರುವ 
ಬಾಲ ವಿಕಾಸ ಸಮಿತಿಗೆ ಮಾರ್ಗದರ್ಶನದ ಪಟ್ಲಯನ್ನು 
ಸಿದ್ಧಪಡಿಸಿತು ಮತ್ತು ಅದರ ಬಾಲ ವಿಕಾಸ ಸಮಿತಿ (BVS) 
ಸದಸ್ಯರಿಗೆ ಶಾಲಾಪೂರ್ವ ಶಿಕ್ಷಣದ ತರಬೇತಿ ನೀಡಲಾಲಯುತು. 


ಅಕ್ಷರ ಕಾರ್ಯಕ್ರಮವನ್ನು ಬೆಂಗಳೂರಿನ ಅಧಿಸೂಜಿಸದಿರುವ 
ಕೊಳಚೆ ಪ್ರದೇಶದಲ್ಲ (ಒಂದು ಕ್ರಿಯಾ ಸಂಶೋಧನೆಯ 
ಯೋಜನೆಯಾಗಿ): ಮಹಿಳಾ ಉದ್ಯಮಿಗಳು ಖಾಸಗೀ 
ಆರಂಭಕ ಬಾಲ್ಯದ ಶಿಕ್ಷಣ ನಡೆಸುತ್ತಿರುವ ಬಾಲವಾಡಿ 
ಕೇಂದ್ರಗಳಲ್ಲ: ಮತ್ತು ಹಾಗೆಯೇ ತೃತೀಯ ಕೆಲಸಗಾರರ 
ಮಾದರಿಯಲ್ಲ? ಅಂಗನವಾಡಿ ಕೇಂದ್ರಗಳ ಜೊತೆಗೂಡಿ 
ಜಾರಿಗೆತರಲಾಲಯುತು. ಆದರೂ, ಮಹಿಳಾ ಮತ್ತು ಮಕ್ಕಳ 
ಅಭವೃದ್ಧಿ ಇಲಾಖಿ ಸಹಯೋಗದೊಂದಿಗೆ ಅಂಗನವಾಡಿ 
ಕೇಂದ್ರಗಳಲ್ಲ ಜಾರಿಗೆ ತಂದ ಕಾರ್ಯಕ್ರಮವು ಹೆಚ್ಚನ 
ಪ್ರಮಾಣದಲ್ಲ ಕಾರ್ಯರೂಪಕ್ಕೆ ಬಂತು. ಅದೇ ಪ್ರಸ್ತುತ 
ಅಧ್ಯಯನದ ಮುಖ್ಯ ಗುರಿಯಾಗಿದೆ. 


ಅಕ್ಷರ ಶಾಲಾಪೂರ್ವ ಶಿಕ್ಷಣ ಕಾರ್ಯಕ್ರಮ 

ಅಕ್ಷರ ಎಂಬ ಶಾಲಾಪೂರ್ವ ಶಿಕ್ಷಣ ಕಾರ್ಯಕ್ರಮದ ಮುಖ್ಯ 
ಉದ್ದೇಶವೇನೆಂದರೆ, ಉತ್ತಮ ಗುಣಮಟ್ಟದ ಬೋಧನಾ 
ಸಾಮದ್ರಿಗಳನ್ನು ನೀಡಿ ಶಿಕ್ಷಕರಲ್ಲ ಸಾಮಥಣ್ಯವನ್ನು ಬೆಳೆಸಿ 
ಒಂದು ಸಂರಚನಾತ್ಕಕವಾದ ಆರಂಭಕ ಬಾಲ್ಯದ ಶಿಕ್ಷಣ 
ಕಾರ್ಯಕ್ರಮವನ್ನು ಜಾರಿಗೆ ತರುವುದು. ಈ ಉದ್ದೇಶಕ್ಷಾಗಿ 
ಈ ಕಾರ್ಯಕ್ರಮದಡಿಯಲ್ಲ ತರಬೇತಿ ಪಡೆದ ಶಿಕ್ಷಕರು 


?ಹೆಚ್ಚನ ಪರಾಮರ್ಪನೆಗೆ www.akshara.org.in ನೋಡಿ. 


~ವಪಿಭಾಗಡಿ/112~ 


KIO STON BOL STO 
//// Me SSNS 4/1 OR 7 TAN 


[ec ಸಂಸ್ಥೆಗಳಲ್ಲ ಪ್ರತಿ ದಿನ ೨೦ ನಿಮಿಷ ಶಾಲಾ ಪೂರ್ವ 
ಶಿಕ್ಷಣ ನೀಡಬೇಕು. ಅಲ್ಲದೇ ಇದಕ್ಕೆ ನೆರವಾಗಿ ಮಕ್ಕಳ 
ವಿವಿಧ ಸಾಮಥಣ್ಯಗಳ ಬೆಳವಣಿಗೆಗೆ ಪೂರಕವಾದ ಉತ್ತಮ 
ವಿನ್ಯಾಸದ ಸಂಶೋಧನಾಧಾರಿತವಾಗಿ ರಚಿತವಾದ 
ಬೋಧನಾ ಸಾಮರ್ರಿಯನ್ನು ನೀಡಲಾಲುತು. ಇದರೊಂದಿಗೆ 
ಈ ಕಾರ್ಯಕ್ರಮವು ಬೋಧಕರಿಗೆ ತರಬೇತಿಯನ್ನು 
ನೀಡುವ ಮತ್ತು ಮೇಲ್ವಚಾರಣಿ ನಡೆಸುವ ಸದೃಢ ವ್ಯವಸ್ಥೆ 
ಇತ್ತು. ಅಲ್ಲದೆ ಬಾಲ ವಿಕಾಸ ಸಮಿತಿಯನ್ನು ರಚಿಸುವ 
ಮೂಲಕ ಸಮುದಾಯದ ಪಾಲ್ಲೊಳ್ಳುವಿಕೆಗೆ ಬದ್ದ್ಧವಾಯುತು. 


ಯೋಜನೆಯ ನಾಲ್ದು ಪ್ರಮುಖ ಅಂಗಭಾಗಗಳು. 

1 ಶಾಲಾ ಸಿದ್ಧತೆಯ ಸಾಮದ್ರಿಗಳು/ಬೋಧನಾ — 
ಕಅಕಾ ಸಾಮದ್ರಿ: 2೦೦5ರ ರಾಷ್ಟ್ರೀಯ ಪಠ್ಯಕ್ರಮ 
ಚೌಕಟ್ಟು ಆರಂಭಿಕ ಬಾಲ್ಯದ ಶಿಕ್ಷಣದ ಪಠ್ಯಕ್ರಮವು 
ಚಟುವಬಕೆ ಆಧಾರಿತವಾಗಿರಬೇಕು, ಶಿಕ್ಷಣವು 
ಶಿಶು ಕೇಂದ್ರಿತವಾಗಿರಬೇಕು, ಆರಂಭಕ ಬಾಲ್ಯ 
ಶಿಕ್ಷಣ ಪಡೆಯುವ ಮಗುವಿನ ವಯಸ್ಸಿಗೆ 
ಸಮರ್ಪಕವಾಗಿರಬೇಕು, ಮಗುವಿನ ಸರ್ವಾಂಗೀಣ 
ಬೆಳವಣಿಗೆಯ ಗುರಿಯನ್ನು ಹೊಂದಿರಬೇಕು ಸ್ಥಆಯ 
ಪರಿಸ್ಥಿತಿಗೆ ತಕ್ಷಂತೆ ಅಳವಡಿಕೆಯಾಗಿರಬೇಕು ಹಾಗೂ 
ನಮ್ಯವಾಗಿರಬೇಕು ಎಂದು ಹೇಳುತ್ತದೆ. ಅಲ್ಲದೇ, ಕಅಕಾ 
ಸಾಮರ್ರಿಯು ಆಟ ಮತ್ತು ಕಲಕೆಗೆ ಅಗತ್ಯವಿರುವಷ್ಟು 
ಇರುವುದಿಲ್ಲ ಮತ್ತು ಈ ಆಟಕೆಗಳನ್ನು ಕಅಕಾ ಉದ್ದೇಶಕ್ಕೆ 
ಬಳಸದೇ ಪ್ರದರ್ಶನಕ್ಕೆ ಹೆಚ್ಚು ಬಳಸಲಾಗುತ್ತದೆ. 
ಕರ್ನಾಟಕ ರಾಜ್ಯದ ಸಮದ್ರ ಶಿಶು ಅಭವೃದ್ಧಿ ಯೋಜನೆ 
(CDS) ಸಂಪನ್ಮೂಲ ಪುಸ್ತಕಗಳು ಮತ್ತು ವಿಶಿಷ್ಠವಾದ 
ಆಟದ ಸಾಮರ್ರಿಗಳನ್ನು ಒದಗಿಸಿತ್ತು. ಇವುಗಳಗೂ 
ಮತ್ತು ಕಅಕಾ ಉದ್ದೇಶಗಳಗೆ ಸಂಬಂಧ ಕಲ್ಪಸಬೇಕಿತ್ತು. 
ಆದರೆ. ಅಕ್ಷರಾ ಕಾರ್ಯಕ್ರಮವು ಈ ರಚನಾತ್ಮಕ 
ಖೋಧನಾ ಕಅಕಾ ಸಾಮರದ್ರಿಗಳಲ್ಲ ಕೆಲಪೊಂ೦ದು ಕೊರತೆ 
ಕೆಂಡುಕೊಂಡಿತು. ಈ ಕೊರತೆಯನ್ನು ನೀಗಿಸಲು 
ಅಕ್ಷರ ಯೋಜನೆಯು ಹೊಸದಾದ ಮತ್ತು ಕಡಿಮೆ 
ವೆಚ್ಚದ ಬೋಧನಾ ಸಾಮದ್ರಿಗಕ ಕಿಟ್‌ ಅನ್ನು ರಚಿಸಿತು. 
ಕರ್ನಾಟಕ ರಾಜ್ಯ ಶಿಶು ಅಭವೃದ್ಧಿ ಪರಿಷತ್‌, ರಾಷ್ಟ್ರೀಯ 
ಜನ ಸಹಯೋಗ ಮತ್ತು ಶಿಶು ಅಭವೃದ್ಧಿ ಸಂಸ್ಥೆ ಮತ್ತು 
ಸಮಗ್ರ ಶಿಶು ಅಭವೃದ್ಧಿ ಸೇವಾ ಕೇಂದ್ರ ಇವುಗಳೊಡನೆ 
ಸಮಾಲೋಚನೆ ನಡೆಸಿ ಈ ಬೋಧನಾ ಕಟ್‌ನಲ್ಲಿ 
ಸುಮಾರು 4೦ ಬಗೆಯ ವಸ್ತುಗಳನ್ನು ಇಡಲಾಗಿದ್ದು. 
ಅವುಗಳನ್ನು ಎಲ್ಲಾ ಅಂಗನವಾಡಿ ಕೇಂದ್ರಗಳು 
ಬಳಸುವಂತೆ ನೋಡಿಕೊಳ್ಳಲಾಯುತು. ಈ ಕಿಟ್‌ ಮಗು 
ಕೇಂದ್ರಿತ, ಚಟುವಟಕೆ ಆಧಾರಿತ ಕಲಕಾ ಪಧ್ಧತಿ, 


ಮಗುವಿನ ಪ್ರ ಕಲಕೆಗೆ ಮತ್ತು ಗುಂಪಿನಲ್ಲ ಕಅಯಲು 
ಬೆಂಬಅಸುವಂತದ್ದಾಗಿದ್ದವು. 


2. ಸಾಮರ್ಥ್ಯಾ ವೃದ್ಧಿ: ಅಂಗನವಾಡಿ ಕಾರ್ಯಕರ್ತೆಯರು 


ಅಲ್ಪನ ಶಾಲಾಪೂರ್ವ ಶಿಕ್ಷಕರಾಗಿ ಕೆಲಸ 
ಮಾಡುವವರು. ಇವರಿಗೆ ತರಬೇತಿ ಇರುವುದಿಲ್ಲ 
ಮತ್ತು ಕ್ರಮಬದ್ಧ ಆರಂಭಕ ಬಾಲ್ಯದ ಶಿಕ್ಷಣದ 
ಬೋಧನಾ ಪದ್ಧತಿಯ ಜ್ಞಾನವಿಲ್ಲದವರಾಗಿರುತ್ತಾರೆ. od 
ಕಾರ್ಯಕ್ರಮ ಯಶಸ್ತಿಯಾಗಬೇಕಾದರೆ ಅಂಗನವಾಡಿ 
ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಅವರ 
ಸಾಮರ್ಥ್ಯಾಭವೃದ್ಧಿಯನ್ನು ಬಲಪಡಿಸುವುದು fod 
ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. 


ಈ ತರಬೇತಿಯು ಮುಖ್ಯವಾಗಿ ಮಕ್ಕಳನ್ನು ವಯಸ್ಸಿಗೆ 
ಅನುಗುಣವಾಗಿ ವಿಂಗಡಣಿ ಮಾಡುವುದು, ತರಗತಿಯ 
ನಿರ್ವಹಣಿ ಮತ್ತು ಮಕ್ಕಳಗೆ ನಿರಂತರ ಮೌಲ್ಯಮಾಪನಕ್ಕೆ 
ಅವಶ್ಯಕವಾಗಿರುವ ಕಅಕಾ ಸಾಮದ್ರಿಗಳ ಬಳಕೆಯ 
ಕಡೆಗೆ ಹೆಚ್ಚು ಕೇಂದ್ರೀಕೃತವಾಗಿತ್ತು. ಅದರೊಂದಿಗೆ |CDS 
ಮೇಲ್ಪಚಾರಕಾ ಸಿಬ್ದಂದಿಗೆ ಹಓರಿಯಂಟೀಷನ್‌ ತರಬೇತಿ 
ನೀಡುವುದು ಅಂಗನವಾಡಿ ಕಾರ್ಯಕತ್ತೆೇಯರಿಗೆ 
ನಿರಂತರ ಬೆಂಬಲವನ್ನು ನೀಡುವುದನ್ನೂ ಒಳಗೊಂಡಿತ್ತು. 


3. ಬಾಲ ವಿಕಾಸ ಸಮಿತಿಯನ್ನು ಚುರುಕುಗೊಳಸುವುದು: 


ಅಕ್ಷರ ಕಾರ್ಯಕ್ರಮವು ಅಂಗನವಾಡಿ ಕಾರ್ಯಕರ್ತೆಯರಿಗೆ 
ತರಬೇತಿಯನ್ನು ನೀಡುವುದಲ್ಲದೇ ಬಾಲ ವಿಕಾಸ 
ಸಮಿತಿ(ಬವಿಎಸ್‌) ಸದಸ್ಯರಿಗೆ ಬೆಂಬಲಯುತವಾದ 
ಪಾತ್ರ ಮತ್ತು ಅಂಗನವಾಡಿಯ ಹಂತದಲ್ಲಿ 
ಕಾಣಿಸಿಕೊಳ್ಳುವ ತೊಡಕುಗಳನ್ನು ಗುರುತಿಸುವುದು 
ಮತ್ತು ಸಾಮೂಹಿಕವಾಗಿ ಪ್ರಯತ್ನಗಳನ್ನು ಮಾಡುವುದರ 
ಮೂಲಕ ಅವುಗಳಗೆ ಸ್ಥಳೀಯವಾಗಿ ಪರಿಹಾರಗಳನ್ನು 
ಕಂಡುಹಿಡಿಯಬಹುದಾದ ವಿಧಾನಗಳ ಬದ್ದೆಯನ್ನು 
ತಿಆಸಲಾಗುತ್ತಿತ್ತು. 


4. ಕಲಕಾ ಫಅತಾಂಶಗಳನ್ನು ಅಳೆಯುವುದು/ಮೌಲ್ಯಮಾಪನ: 


ಮಕ್ಷಳ ಕಲಕೆ /ಬೆಕವಣಿಗೆ ಅಳೆಯುವ ಉದ್ದೇಶದಿಂದ 
ಮಕ್ಷಳ ವಯೋನಿರ್ದಿಷ್ಟ ಫಅತಾಂಶ ಸೂಚಕಗಳನ್ನು 
ರಚಿಸಿತು. ಈ ಮೌಲ್ಯಮಾಪನ ಸಾಧನವು ಚಟುವಟಕೆ 
ಆಧಾರಿತವಾಗಿದ್ದು, ಮಕ್ಷಳ ಬೆಳವಣಿಗೆಯ ಎಲ್ಲ 
ಕ್ಷೇತ್ರಗಳನ್ನು ಪರಿಗಣಿಸುವ ಎಲ್ಲಾ ರೀತಿಯ ಪ್ರಮುಖ 
ಕೌಶಲ್ಯಾಧಾರಿತವಾದ ಸೂಚಕಗಳನ್ನು ಒಳಗೊಂಡಿತ್ತು. 
ಯೋಜನೆಯು ಎಲ್ಲ ಮಕ್ಕಕ ಪೂರ್ವ ಮತ್ತು ಅಂತಿಮ 
ಮೌಲ್ಯಮಾಪನ ಮಾಡಿ ನಿರ್ಣಯ ತೆಗೆದುಕೊಳ್ಳುತ್ತಿತ್ತು. 


~ಪಿಭಾಗಡಿ/ 113 ~ ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೭೦17 


p> € Kf 1 


15 
Po ಈ 


B\\ 


¢//| 


WES y 


ಅಂಗನವಾಡಿ ಶಾಲಾ ಪೂರ್ವ ಶಿಕ್ಷಣ ಕಾರ್ಯಕ್ರಮಗಳು 
2೨೦೦೨ ರಿಂದ 201೭2 ರ ವರೆಗೆ ಬೆಂಗಳೂರಿನ ಸುಮಾರು 
1776 ಅಂಗನವಾಡಿಗಕಳಲ್ಲ ಅಕ್ಷರ ಶಾಲಾಪೂರ್ವ ಶಿಕ್ಷಣ 
ಕಾರ್ಯಕ್ರಮವನ್ನು ಕಾರ್ಯರೂಪಕ್ತೆ ತಂದಿತು. ಈ ಒಂದು 
ಅವಧಿಯಲ್ಲಿ ಮಕ್ಕಳ ಸಾಧನೆಯನ್ನು ಅಳೆಯಲಾಲುತಲ್ಲದೇ 
ನಿರಂತರ ವೀಕ್ಷಣೆಯನ್ನು ಮಾಡಲಾಯುತು. ಎಲ್ಲಾ 1776 
ಅಂಗನವಾಡಿ ಕಾರ್ಯಕರ್ತೆಯರು ತರಬೇತಿ ಪಡೆದರಲ್ಲದೇ 
ಸುಮಾರು 1430೦ ಬಾಲ ವಿಕಾಸ ಸಮಿತಿ (ಬವಿಎಸ್‌) 
ದಸ್ಯರು ಸಹ ತರಬೇತಿಯನ್ನು ಪಡೆದರು. 


2೦1೭ ರಲ್ಪ, ದೆಹಅಯ ಅಂಬೇಡ್ಡರ್‌ ವಿಶ್ವವಿದ್ಯಾಲಯದ 
ಆರಂಭಕ ಬಾಲ್ಯದ ಶಿಕ್ಷಣ ಮತ್ತು ಅಭವೃದ್ಧಿ ಕೇಂದ್ರ 
(CECED)ವನ್ನು ಅಕ್ಷರ ಫೌಂಡೇಷನ್‌ ಬೆಂಗಳೂರು ನಗರ 
ಜಲ್ಲೆಯ ಅಂಗನವಾಡಿ ಕೇಂದ್ರಗಕಲ್ಲ ನಡೆಸಿದ ಶಾಲಾಪೂರ್ವ 
ಶಿಕ್ಷಣದ ಪ್ರತಂತ್ರ ಮೌಲ್ಯಮಾಪನ ಮಾಡಲು ಆಮಂತ್ರಿಸಿತು. 
ಆ ಮೌಲ್ಯಮಾಪನದಿಂದ, ಅಕ್ಷರ ಎಂಬ ಕಾರ್ಯಕ್ರಮ 
ಪ್ರಯಂಪೂರ್ಣವಾಗಿ ಯೋಜತವಾಗಿದ್ದು ತನ್ನ ಉದ್ದೇಶಗಳಗೆ 
ತಕ್ಕಂತೆ ಎಲ್ಲಾ ಪ್ರಮುಖ ಅಂಶಗಳನ್ನು ಅಂದರೆ, ಬೋಧನಾ 
ಕಲಕಾ ಸಾಮದ್ರಿಗಳು. ಕಲಅಕಾ ಪರಿಸರ, ಎಲ್ಲಾ ಹಂತದ 


ಕಾರ್ಯಕತರ್ತೆಯರಿಗೂ ಯೋಗ್ಯವಾದ ತರಬೇತಿ, 
ಕಾರ್ಯಕ್ರಮದ ನಿರಂತರ ವೀಕ್ಷಣಿ, ಸಮುದಾಯದ 
ಪಾಲ್ಗೊಳ್ಳುವಿಕೆ ಸೇರಿದಂತೆ ವ್ಯವಸ್ಥಿತ ಸುಧಾರಣೆ 


ಯೋಜನೆಯೊಂದಿಗೆ ಪ್ರಬಲವಾದ ಚೌಕಟ್ಟನ್ನು ಹೊಂದಿದೆ 
ಎ೦ಬ ಅಂಶ ತಿಆದು ಬಂದಿರುತ್ತದೆ. 


ಈ ಅಧ್ಯಯನದ ಕೊನೆಯಲ್ಲ. "ಈ ಮಾದರಿಯು 
ಅದನ್ನು ಅಳವಡಿಸಿದ ವಿಶಾಲ ಪರಿಧಿಯ ದೃಷ್ಟಿಬುಂದ 
ಪ್ರಶಂಶಾರ್ಹವಾಗಿದೆ ಎ೦ದು ಹೇಳದ್ದಾರೆ. ಈ ಕಾರ್ಯಕ್ರಮದ 
ಒಂದು ವಿಶಿಷ್ಠವಾದ ಕೊಡುಗೆಯೆಂದರೆ ಅಂಗನವಾಡಿಗಳ 
ಶ್ರೇಷ್ಠತಾ ಮಟ್ಟವನ್ನು ಅಳೆಯುವ 7೦ ವಿಶಿಷ್ಠವಾದ 


References 


OKO rN 


ಸೂಚಕಗಳನ್ನು ಒಳಗೊಂಡಿರುವ ಒಂದು ಪಟ್ಟಯನ್ನು 
ತಯಾರಿಸಿರುವುದು ಮತ್ತು ಮಕ್ಕಳ ವಾರ್ಷಿಕ ಸಾಧನೆಯನ್ನು 
ಅಳೆಯುವ 56 ಸೂಚ್ಛಾಂಕಗಳನ್ನು ಹೊಂದಿರುವ ಮೌಲ್ಯ 
ಮಾಪನ ಚೌಕಟ್ಟು ತಯಾರಿಸಿರುವುದು. ಈ ಯೋಜನೆಯ 
ಪರಿಣಾಮಕಾರಿ ಕಾರ್ಯಗಳನ್ನು ಕಂಡ C೭E೦೯Dಿಯು 
ಉತ್ತರದಾಯುತ್ಯ್ತ ಮತ್ತು ಉತ್ತಮ ಫಲಅತಾಂಶದ ಬದ್ದೆ 
ಗಮನವನ್ನು ಕೇಂದ್ರೀಕರಿಸುವುದು ಅತ್ಯಂತ ಅಗತ್ಯವಾಗಿ 
ಆಗಬೇಕಾಗಿದ್ದ ಕಾರ್ಯ ಈ ದಿಶೆಯಲ್ಲ ಇದೊಂದು 
ಗಮನಾರ್ಹ ಹೆಜ್ಜೆ ಎಂದು ನಿರ್ಣಯುಸಿದೆ 


ಪ್ರಸ್ತುತ ಅಕ್ಷರ ಅವರ ಅಆರಂಭಕ ಬಾಲ್ಯದ ಶಿಕ್ಷಣ 
ಯೋಜನೆಯನ್ನು ಬೆಂಗಳೂರು ನಗರ ಜಲ್ಲೆಯ ಸುಮಾರು 
335 ಅಂಗನವಾಡಿ ಕೇಂದ್ರಗಳಲ್ಲೂ ಕಾರ್ಯರೂಪಕ್ಕೆ 
ತರಲಾಗಿದೆ. ಈ ಕಾರ್ಯಕ್ರಮದಲ್ಲನ ಅನೇಕ ಅಂಶಗಳನ್ನು 
ಮಹಿಳಾ ಮತ್ತು ಮಕ್ಕಳ ಅಭವೃಧ್ಧಿ ಇಲಾಖೆಯವರು 
ಮುಂಬರುವ ತಮ್ಮ ಆರಂಭಿಕ ಬಾಲ್ಯದ ಶಿಕ್ಷಣಕ್ಕೆ ಸಂಬಂಧಿಸಿದ 
ಹೊಸ ನೀತಿ ನಿಯಮಗಕಲ್ಲ ಅಳವಡಿಸಿಕೊಳ್ಳುತ್ತಿದ್ದಾರೆ. 
ಆದರೂ ಕೆಲವೊಂದು ತೊಡಕುಗಳನ್ನು. ಅಂದರೆ, ಆರಂಭಕ 
ಬಾಲ್ಕದ ಶಿಕ್ಷಣದ ಪಠ್ಯಕ್ರಮವನ್ನು ಹೇಗೆ ಬೋಧಿಸಬೇಕು 
ಎಂಬುದನ್ನು ಅರ್ಥಮಾಡಿಕೊಳ್ಳುವುದು. ಹಲವಾರು 
ಆಡಳತಾತೃಕ ಜವಾಬ್ದಾರಿಗಳನ್ನು ಮತ್ತು ಸಮುದಾಯದ 
ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಅಂಗನವಾಡಿ 
ಕಾರ್ಯಕರ್ತೆಯರೆ ಶಾಲಾಪೂರ್ವ ಶಿಕ್ಷಣದ ಬೋಧಕರಾಗಿ 
ಕೆಲಸಮಾಡಬೇಕಾಗಿರುವ ಕಾರಣ ಅದಕ್ಷೆ ಅವರ ಸಾಮಥಣ್ಯ 
ಬೆಳಸುವುದು, ಅವರಿಗೆ ಸೇವಾ ಪೂರ್ವ ಮತ್ತು ಸೇವಾ ನಿರತ 
ತರಖೇತಿ ಒದಗಿಸಲು ಇಲಾಖೆಯಲ್ಲ ವ್ಯವಸ್ಥಿತ ಏರ್ಪಾಟು, 
ನಿಯತವಾಗಿ ಮೇಲ್ವಚಾರಣಿ ನಡೆಸುವ ಬಣ್ಣೆ ಮತ್ತು ಸಾಕಷ್ಟು 
ಮೂಲ ಸೌಕರ್ಯಗಳು ಇಲ್ಲದಿರುವುದು, ಈ ಅಂಶಗಳ 
ಕಡೆಗೆ ಇನ್ನೂ ಹೆಚ್ಚಿನ ಗಮನಹರಿಸಬೇಕಾದ ಅಗತ್ಯವಿದೆ. 


* ಈ ವರದಿಯನ್ನು www.akshara.org.in ವೆಬ್‌ಸೈಟ್‌ನಲ್ಲ ನೋಡಬಹುದು 


Aboud, F.E. (2006) Evaluation of an early childhood preschool programme in rural Bangladesh 

Currie, Janet (2000) Early Childhood Intervention Programmes: What do we know? 

Draft National Early Childhood Care and Education (ECCE) Policy 

Heckman-, J.J. (2008) Schools, Skills and Synapses, Economic Enquiry 

Magnuson, A.K., Meyers, M.K., Ruhm, C.J., and Waldfogel, J. (2004) Inequality in Preschool Education and School Readiness. 
Vaijayanti.K, Bangalore Education Profile - A Report Card -2009, Akshara Foundation, Bangalore 


ವೈಜಯಂತಿಯವರು ಪ್ರಸ್ತುತ ಕರ್ನಾಟಕದಲ್ಲ ಆರಂಭಕ ಬಾಲ್ಯದ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣದ ಬಣ್ಣೆ ಕೇಂದ್ರೀಕರಿಸಿ ಕೆಲಸ 
ಮಾಡುತ್ತಿರುವ ಲಾಭದಾಯಕವಲ್ಲದ ಸಂಸ್ಥೆ — ಅಕ್ಷರ ಫೌಂಡೇಷನ್‌ ನಲ್ಪ ಸಂಶೋಧನೆ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಅವರು ಆರಂಭಕ 
ಬಾಲ್ಯದ ಶಿಕ್ಷಣದಿಂದ ಹಿಡಿದು ಶಾಲಾ ಶಿಕ್ಷಣದವರೆಗಿನ ಸಮಸ್ಯೆಗಳನ್ನು ಕುರಿತು ಕೆಲಸಮಾಡುತ್ತಿದ್ದಾರೆ. ಅವರ ಬಹುಪಾಲು ಸಂಶೋಧನೆ 
ಕೆಲಸ ಶಿಕ್ಷಣ ಕ್ಷೇತ್ರಕ್ಕೆ ಸಾಕ್ಷಿ ಆಧಾರಿತ ಕಾರ್ಯ ನೀತಿ ಸಂಶೋಧನೆಗಳಾಗಿವೆ. ಅವರು ASEಔ - ಕರ್ನಾಟಕದ ಮುಖ್ಯಸ್ಥರಾಗಿದ್ದಾರೆ. 
ಅವರನ್ನು v೩jayanti@akshara.org.in ವಿಳಾಸದಲ್ಲ ಸಂಪರ್ಕಿಸಬಹುದಾಗಿದೆ. 


~ವಪಿಭಾಗಡಿ/14~ 


